ಕರ್ನಾಟಕ ವಿಧಾನ ಪರಿಷತ್‌ 


NE 
ಎಹ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


09 
ಶ್ರೀ/ಶ್ರೀಮತಿ ಎಂ.ಎ.ಗೋಪಾಲಸ್ತಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
@ @ 2) 
07.12.2020 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಪಕ್ನೆ 


ಉತ್ತರ 


ಅ) 


2012-13ನೇ ಸಾಲಿನವರೆಗೆ ರಾಜ್ಯಾದ್ಯಂತ 
ಸರ್ಕಾರಿ ಶಾಲೆಗಳಿಗೆ ಮೂಲಭೂತ 
ಸೌಕರ್ಯ ಒದಗಿಸಲು ಸರ್ವಶಿಕ್ಷಣ 
ಅಭಿಯಾನದಡಿ ಅನುದಾನ 
ಒದಗಿಸಲಾಗುತ್ತಿದ್ದು, ಅಭಿಯಾನದ ಅವಧಿ 
ಮುಗಿದ ನಂತರದ ದಿನಗಳಲ್ಲಿ ಸರ್ಕಾರಿ 
ಶಾಲೆಗಳ ದುರಸ್ಥಿ/ಅಭಿವೃದ್ಧಿಗೆ ಅನುದಾನದ 
ಕೊರತೆ ಉಂಟಾಗಿದ್ದು, ಶಾಲೆಗಳ ಸಿತಿ 
ಚೆಂತಾಜನಕವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದಲ್ಲಿ, ಈ 
ಬಗ್ಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


ಬಂದಿದೆ. 


2012-13 ನೇ ಸಾಲಿನವರೆಗೆ ರಾಜ್ಯಾದ್ಯಂತ ಸರ್ಕಾರಿ 
ಶಾಲೆಗಳ ಮೂಲಭೂತ ಸೌಕರ್ಯ ಒದಗಿಸಲು 
ಸರ್ವಶಿಕ್ಷಣ ಅಭಿಯಾನದಡಿ ಅನುದಾನ 
ಒದಗಿಸಲಾಗಿದ್ದು, ಅಭಿಯಾನ ಅವಧಿ ಮುಗಿದ 
ನಂತರದ ವರ್ಷಗಳಲ್ಲಿ ಸರ್ಕಾರಿ ಶಾಲಾ 
ದುರಸ್ಥಿ/ಅಭಿವೃದ್ದಿಗಾಗಿ ರಾಜ್ಯವಲಯದದಡಿ 
ಮುಂದುವರೆದ ಯೋಜನಾ ಕಾರ್ಯಕ್ರಮಗಳಡಿ 
ಸರ್ಕಾರಿ ಶಾಲೆಗಳ ದುರಸ್ಥಿ ಮತ್ತು ನಿರ್ಮಾಣ 
ಕಾಮಗಾರಿಗಳಿಗಾಗಿ ಅನುದಾನ ಬಿಡುಗಡೆ 
ಮಾಡಲಾಗುತ್ತಿದೆ. ಈ ಅನುದಾನ ಸಾಲದೆ 
ಬರುತ್ತಿರುವುದರಿಂದ ಶಾಲೆಗಳ ಪರಿಸ್ಥಿತಿ ಕಡೆ 


ಎಲ್ಲಾ 
[o) ಣಿ 
ಉತಮವಾಗಿಲ್ಲ. 

pe) [xe) 


2013-14 ರಿಂದ 2020-21 ರವರೆಗೆ 
ರಾಜ್ಯವಲಯದಡಿ ವೆಚ್ಚ ಮಾಡಲಾದ ಅನುದಾನದ 
ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 


ಆ) 


ಸರ್ವಶಿಕ್ಷಣ ಅಭಿಯಾನದ ಬದಲಿಗೆ 
ಯಾವ ಯೋಜನೆಯಿಂದ ಸರ್ಕಾರಿ 
ಶಾಲೆಗಳ ಅಭಿವೃದ್ಧಿಗೆ ಅನುದಾನ 
ಒದಗಿಸಲು ತೀರ್ಮಾನಿಸಲಾಗಿದೆ? (ವಿವರ 


ನೀಡುವುದು) 


ಸರ್ವಶಿಕ್ಷಣ ಅಭಿಯಾನದ ಬದಲಿಗೆ, ರಾಜ್ಯವಲಯದ 
ಮುಂದುವರೆದ ಯೋಜನಾ ಕಾರ್ಯಕ್ರಮಗಳಡಿ 
ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನುದಾನ 
ಒದಗಿಸಲಾಗಿದೆ. ವಿವರಗಳನ್ನು ಅನುಬಂಧದಲ್ಲಿ 
ಒದಗಿಸಿದೆ. 


ಅಪಿ: 31 ಎಂಸಿಡಿ 2020 


ಎ 
(ಎಸ್‌.ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಅನುಬಂಧ 


ಥಿ 


ರಾಜ್ಯವಲಯದಡಿ ವಿವಿಧ ಕಾರ್ಯಕ್ರಮಗಳಡಿ ಮೂಲಭೂತ ಸೌಲಭ್ಯಕ್ಕಾಗಿ ಬಿಡುಗಡೆಯಾಗಿರುವ ಅನುದಾನದ ವಿವರ (ಲಕ್ಷಗಳಲ್ಲಿ) 1 
ಪ್ರಾಥಮಿಕ ಶಾಲಾ ಕಟ್ಟಡಗಳ | ಪಂಚ ಸೌಲಭ್ಯ/ಶಾಲಾ ಪ್ರೌಢ ಶಾಲೆಗಳಿಗೆ ಸೆಕೆಂಡರಿ ಸ್ಕೂಲ್‌ sel ಕಕಿಜಬಿವಿ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಕಟ್ಟಡಗಳ ಕರ್ನಾಟಕ ಪಬ್ಲಿಕ್‌ 
ನಿರ್ವಹಣೆ ಸೌಲಭ್ಯಗಳ ನಿರ್ವಹಣೆ ಪೀಠೋಪಕರಣ ನಿರ್ವಹಣೆ ಕಟ್ಟಡಗಳ ನಿರ್ಮಾಣ ನಿರ್ಮಾಣ ಶಾಲೆಗಳು 
ವರ್ಷ 
[2262 ted iil 2202-01-101-0-08- | 2202-02-053-0-01- | 2202-02-109-0-15- I-20] 202-105 4202-01-201-1-06- 
200 059,133,422, 423 059 059,422,423 133,422,423 pepe 4 132,133,386, 436 139 
[——ಗದಿಯಾದ ಅನುದಾನ SSG [rs ಅನುದಾನ [ನಿಗದಿಯಾದ ಅನುದಾನ [ನಿಗದಿಯಾದ ಅನುದಾನ _[ನಗದಿಯಾದ ಇನವಾನ [ನಿಗದಿಯಾದ ಅನುದಾನ [ನಿಗದಿಯಾದ ಅನುದಾನ 
2013-14 1709.23 766.89 150.00 T 7000.00 2400.00 300.00 4200.00 0.00 
[2014-15 2297.60 400.00 34.00 300.00 2400.00 150.00 4000.00 0.00 
2015-16 2382.00 400.00 0.00 | 1000.00 [ 3000.00 150.00 9000.00 0.00 
2016-17 1481.00 1800.00 - 0.00 2400.00 2448.00 1000.00 14028.00 0.00 
2017-18 1541.00 4000.00 0.00 3000.00 0.00 2500.00 20600.00 0.00 
2018-19 1603.00 2500.00 0.00 | 3500.00 0.00 6000.00 23477.00 0.00 
2019-20 1603.00 [ 2500.00 0.00 7] 3500.00 0.00 9000.00 30409.50 0.00 
2020-21 1603.00 3000.00 0.00 3400.00 0.00 31000.00 15210.00 10000.00 | 
Total 14219.83 15366.89 184.00 [ 24100.00 10248.00 50100.00 120924.50 10000.00 
oH: 


ನರ್ಷೇಶಕರು'(ಶಾಲಾ ಶಿಕ್ಷಣ) 


#- 


7 


